ಡಾ ಜಿ.ಎಸ್‌. ದೀಕ್ಷಿ ತ್‌ 


ಕೆರೆಗಳ ಬಗ್ಗೆ ಐತಿಹಾಸಿಕ ಸಂಶೋಧನೆಯ ಅವಶ್ಯಕತೆ. 


ಐತಿಹಾಸಿಕ ಸಂಶೋಧನೆಯಿಂದ ದೊರಕುವ ಫಲ 
ಅನೇಕ ವೇಳೆ ನಮ್ಮ ದೈನಂದಿನ ಜೀವನಕ್ಕೆ ನೇರವಾಗಿ 
ಸಂಬಂಧಿಸಿರುವುದಿಲ್ಲ. ಆದ್ದರಿಂದ ಸಾರ್ವಜನಿಕರಿಗೆ 
ಇಂತಹ ಸಂಶೋಧನೆ ವಿದ್ವಾಂಸರಿಗೆ ಸಂಬಂಧಿಸಿದ್ದು, 
ತಮಗೂ ಅದಕ್ಕೂ ಸಂಬಂದವಲ್ಲವೆಂದೆನಿಸಿದರೆ ಆಶ್ಚ 
ರ್ಯವಿಲ್ಲ. ಆದರೆ, ಕೆರೆಗಳ ಬಗೆಗಿನ ಸಂಶೋಧನೆ 
ಸಾರ್ವಜನಿಕರಿಗೆ ನೇರವಾಗಿ ಸಂಬಂಧಿಸಿದ್ದನ್ನು ಒತ್ತಿ 
ಹೇಳಬೇಕಾದ್ದಿಲ್ಲ. ಮಹಾಪೂರಗಳ ಮತ್ತು ನೀರಿನ 
ಬರಗಳ ನಿಯಂತ್ರಣದಲ್ಲಿ ಕೆರೆಗಳ ಪಾತ್ರ 
ಮಹತ್ವವಾದದ್ದು. 


ಈ ಸಂಶೋಧನೆ ಅವಶ್ಯಕವೆನ್ನುವ ಚರ್ಚೆ ಚಿತ್ರ 
ದುರ್ಗದಲ್ಲಿ ನಡೆಯುವುದರಲ್ಲಿ ಔಚಿತ್ಯವಿದೆ. ಚಿತ್ರ 
ದುರ್ಗದ ಹತ್ತಿರವಿರುವ ಚಂದ್ರವಳ್ಳಿಯಲ್ಲಿ ಕರ್ನಾಟಕ 
ಇತಿಹಾಸದಲ್ಲಿ ಮೊಟ್ಟಮೊದಲನೆ ಕೆರೆಯಿತ್ತು. ಇದಕ್ಕೂ 
ಹಿಂದಿನದೆನ್ನ ಬಹುದಾದ ಕೆರೆಗಳು ಬನವಾಸಿ ಮತ್ತು 
ಆದವಾನಿಗಳ ಹತ್ತಿರವಿದ್ದವೆನ್ನುವುದಕ್ಕೆ ದಾಖಲೆಗಳಿದ್ದ 
ರೂ ಆ ಕೆರೆಗಳು ಎಲ್ಲಿದ್ದವೆನ್ನುವುದಕ್ಕೆ ಕುರುಹುಗಳಿಲ್ಲೆ. 
ಚಂದ್ರವಳ್ಳಿ ಕೆರೆಯ ದಂಡೆಯಮೇಲೆ" ಆ ಕೆರೆಯನ್ನು 
ಕದಂಬರ” ಮಯೂರ ಶರ್ಮನು (ಸು. 350ರಲ್ಲಿ 
ಕಟ್ಟಿಸಿದನೆನ್ನುವ ಶಾಸನವಿರುವುದರಿಂದ, ಇದು 
ಕರ್ನಾಟಕದಲ್ಲಿ ಅತ್ಯಂತ ಪುರಾತನ ಕೆರೆ ಎನ್ನುವುದರಲ್ಲಿ 
ಯಾವ ಸಂಶಯವೂ ಇಲ್ಲ. ಇನ್ನೊಂದು ಔಚಿತ್ಯ 
ವೆಂದರೆ, ಹಾಳಾದಕೆರೆಗಳನ್ನು ಹೇಗೆ ಉಪಯೋಗಿಸ 
ಬಹುದೆಂಬುದನ್ನು ನಮ್ಮ ತಂತ್ರ ಜ್ಞಾನಿಗಳು ಚಂದ್ರವ 
ಲೈಿಕೆರೆಯ ಪುನರುತ್ಥಾನ ಮಾಡಿ ಇತ್ತೀಚೆಗೆ ತೋರಿಸಿ 
ಕೊಟ್ಟಿದ್ದಾರೆ. ಕೊನೆಯ ಔಚಿತ್ಯವೆಂದರೆ ಗುಡ್ಡಗಳ 
ಮೇಲೆ ಬಿದ್ದನೀರನ್ನು ಕೆರೆಗಳಲ್ಲಿ ಸಂಗ್ರಹಿಸಿ ಅದನ್ನು 
ಕೃಷಿಗೂ ಮತ್ತು ಕುಡಿಯುವುದಕ್ಕೂ ಉಪಯೋಗಿಸ 
ಬಹುದೆನ್ನುವುದನ್ನು ಇವತ್ತಿಗೂ ಸ್ವಲ್ಪಮಟ್ಟಿಗೆ ಚಿತ್ರ 
ದುರ್ಗದಲ್ಲಿ. ನೋಡಬಹುದು. ಔಚಿತ್ಯವನ್ನು 
ಕುರಿತು ಕೊನೆಯಲ್ಲಿ ಹೇಳಿದ್ದೇನೆ. 


ನಾವು ಸಂಶೋಧನೆಯನ್ನು ಆರಂಭಿಸುವ 
ಮೊದಲು ಯಾರಾದರೂ ಕೇಳಬಹುದು ನಾವಿರು 


೯೦ 


ವುದು ಇಪ್ಪತ್ತನೆಯ ಶತಮಾನದ ಕೊನೆಯ ದಶಕದಲ್ಲಿ. 
ಈಗ ವಿಜ್ಞಾನ-ತಂತ್ರಜ್ಞಾನ ಅಪಾರವಾಗಿ ಬೆಳೆದಿದೆ. 
ಅತ್ಯಾಧುನಿಕ ರೀತಿಯಲ್ಲಿ ನದಿಗಳಿಗೆ ಆಣೆಕಟ್ಟುಗಳನ್ನು 
ಕಟ್ಟಿ ಲಕ್ಷಾಂತರ ಎಕ್ರೆ ಭೂಮಿಗೆ ನೀರಾವರಿಯನ್ನು 
ಒದಗಿಸಬಹುದು. ಬಹಳ ದೊಡ್ಡಕಿರೆಗಳು ನೂರಾರು 
ಎಕ್ತೆ ಭೂಮಿಗೆ ಮಾತ್ರ ಉಪಯೋಗವಾಗುವುವು. 
ಆದ್ದರಿಂದ ಇಂದಿಗೆ ಅವುಸರಿಯಲ್ಲವೆಂದು ವಾದಿಸ 
ಬಹುದು. ಇದಕ್ಕೆ ಉತ್ತರ, ಭಾರೀಜಲಾಶಯಗಳನ್ನು 
ಎಲ್ಲಾ ಕಡೆಯಲ್ಲಿಯೂ "ಕಟ್ಟಲು ಸಾಧ್ಯವಿಲ್ಲ. ಅಂತಹ 
ಸ್ಥಳಗಳಲ್ಲಿ ಕೆರೆಗಳು" ಅನಿವಾರ್ಯ; ಕೆರೆಗಳ ಪರ ಇರುವ 
ವರು ಭಾರೀ : ಆಣೆಕಟ್ಟುಗಳ: ಶತ್ರುಗಳಲ್ಲ. ಎರಡಕ್ಕೂ 
ಬೇರೆಬೇರೆ ಸ್ಥಾನವಿದೆ. ಕೆರೆಗಳ ಅವಶ ಕತೆಯ ನ್ನು ಒಪ್ಪಿ 
ಕೊಂಡರೂ ” ಹಳೆಕೆರೆಗಳನ್ನು ಕಟ್ಟಿಕೊಂಡು ಏನು 
ಮಾಡಬೇಕು, ಹೊಸಕೆರೆಗಳನ್ನು ಹೊಸರೀತಿಯಲ್ಲಿ ಕಟ್ಟಿ 
ದರೆ ಒಳ್ಳೆಯದಲ್ಲವೆ ಎನ್ನಬಹುದು. ಹಳೆಯ ಮೈಸೂ 
ರಿನಲ್ಲಿ ಮುಖ್ಯ ಎಂಜನಿಯರ್‌ ಆಗಿದ್ದು ಹಳೆಯ ಕೆರೆ 
ಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿದ ತಜ್ಞ 
ಸ್ಯಾಂಕಿ (5Sankೀy). ಈತನ ಹೆಸರಿನಲ್ಲಿ ಇವತ್ತಿಗೂ 
ಒಂದು ಕೆರೆ ಬೆಂಗಳೂರಿನಲ್ಲಿದೆ. ಈ ತಜ್ಞನ ಪ್ರಕಾರ 
ನಮ್ಮ ಪೂರ್ವಜರು ಎಲ್ಲೆಲ್ಲಿ ಕೆರೆಯನ್ನು ಕಟ್ಟಲೂ 
ಸಾಧ್ಯವೋ ಅಲ್ಲೆಲ್ಲಾ ಕೆರೆಗಳನ್ನು ಕಟ್ಟಿಬಿಟ್ಟಿದ್ದಾರೆ. 
ಹೊಸಕೆರೆಗಳಿಗೆ ಸ್ಥಳವನ್ನು ಹುಡುಕುವುದು ಮಸ ಸ್ಕರ, 


- ಒಂಡು: `ವೇಳೆ ಸ್ಥಳವಿದೆಯೆಂದು ಹೊಸಕೆರೆಯನ್ನು ಕಟ್ಟ 


ಲಾರಂಭಿಸಿದರೆ ಆದರಿಂದ. ಈಗಿರುಕವ ಹಳೆಯ ಕರೆ 
ಗಳಲ್ಲಿ ನೀರುಸೇರುವುದಕ್ಕೆ ತಡೆಯುಂಟಾಗಬಹುದೆಂದು 
ಸ್ಕಾಂಕಿಯು ಅಭಿಪ್ರಾಯ ಪಟ್ಟಿದ್ದಾನೆ. 


ಹಳೆಯ ಕೆರೆಗಳ ಪುನರುತ್ಥಾನ ಮಾಡುವ 
ಮೊದಲು ಅವುಗಳನ್ನು ಕಟ್ಟಿದ ರೀತಿಯನ್ನು ನಾವು 
ಅಭ್ಯಾಸ ಮಾಡಬೇಕು, . ಎಷ್ಟೋಸಲ ಆ ತಂತ್ರಜ್ಞಾನ 
ಇಂದಿಗೂ ಉಪಯೋಗವಾಗುವ ಸಂಭವವಿದೆ. 
ಪಾಂಡ್ಕರು ಕಟ್ಟಿದ ಕಾಲುವೆಯನ್ನು ದುರಸ್ತು ಮಾಡ 
ಲು ಹೊರಟ 'ಹಾರ್ಶ್ಸಿ (Horsly) ಯೆನ್ನುವ ಎಂಜ 
ನಿಯರನ್ನು,- ಹಿಂದಿನವರು ಕಟ್ಟಿದರೀತಿಯನ್ನೇ" ಅನುಸರಿ 


ಸುವುದರಲ್ಲಿ ತನಗೆ ಬಹಳ  ಸಂತೋಷವಾಯಿತೆಂದು 


ಇತಿಹಾಸ ದರ್ಶನ 


ಒಪ್ಪಿಕೊಂಡಿದ್ದಾನೆ. "! have no hesitation in 
saying that it has been an un mixed 
pleasure to me, from a professional 
pointing view, to merely follow the 
original constructors of the Pandyan 
Canal". 


ತಂತ್ರಜ್ಞಾನ ಒಂದೇ ಅಲ್ಲದೆ ನಮ್ಮ ಹಿಂದಿನವರು 
ಕೆರೆಗಳನ್ನು, ನಿರ್ವಹಿ ಹಿಸುತ್ತಿದ್ದ ವಿಧಾನವು ನಮಗೆ ಅವ 
ಶ್ರವಾಗಬಹುದು. ಈ ಸ ಹಣೆಯನ್ನು ಪಂಚಾಯಿತಿ 
ಗಳು ಮಾಡುತ್ತಿದವು ಜೆಗೆ ಸರ್ಕಾರದವರು ಈ 
ನಿರ್ವಹಣೆಯನ್ನು ದು ತಮ್ಮಿಂದ ಸಣ್ಣಕೆರೆ 
ಗಳ ನಿರ್ವ ಹಣೆ ಸಾಧ್ಯವಿ ವಿಲ್ಲ ಅದನ್ನು" ಸ್ಥಳೀಯರು 
ಮಾಡಿದರೆ ಒಳ್ಳೆಯದೆನ್ನುವ "ಅಭಿಪ್ರಾಯಕ್ಕೆ ಬಂದಿದ್ದಾರೆ. 
1884ರಲ್ಲಿ ಮೈಸ ಸೂರಿನ ದಿವಾನ್‌ ಸರ್‌.ಏಸ್‌ ಶೇಷಾದ್ರಿ 
ಅಯ್ಯರ್‌ ಇವರು ಇದನ್ನು ಹೀಗೆ ಹೇಳಿದ್ದಾರೆ. "Any 
reform in our tank system must start 
with a clear recognition of the fact that 
it is beyond the ability of Government 
to undertake the repairs and main- 
tenance of all tanks in the province". 
ಆದರೆ ಈ ಕೆಲಸವನ್ನು ನಮ್ಮ ಪಂಚಾಯತಿಗಳು 
ಸಮರ್ಥವಾಗಿ ನಿರ್ವಹಿಸುತ್ತಿದ್ದವೆನ್ನುವುದಕ್ಕೆ ಆ ಕೆರೆಗಳು 
ನೂರಾರು ವರ್ಷ ಸುಸ್ಥಿತಿಯಲ್ಲಿ ಇದ್ದುದ್ದೇ ಸಾಕ್ಷಿ. 


ಮೇಲೆ "ಹೇಳಿದ್ದನ್ನೆಲ್ಲಾ ಒಪ್ಪಿಕೊಂಡರೂ ಈ 
ಸಂಶೋಧನೆ ಈಗಲೆ ಯಾಕೆ ಮಾಡಬೇಕು, ಸ್ಪಲ್ಪ 


ನಿಧಾನವಾಗಿ ಮಾಡಿದರೆ ಆಗದೆ ಎಂದು ಕೇಳಿದರೆ, 


ಅದಕ್ಕೆ ಉತ್ತರ, ಈ ಸಂಶೋಧನೆ ಎಷ್ಟು ಶೀಘ್ರವಾಗಿ 


ನಡೆದರೆ ಅಷ್ಟು ಒಳ್ಳೆಯದು. ಯಾಕೆಂದರೆ, ಕುಡಿಯುವ 
ನೀರಿನ ಅಭಾವ, ಬೆಳೆಯುತ್ತಿರುವ ಜನಸಂಖ್ಯೆಗೆ 
ಅಹಾರಧಾನ್ಯ ಬಟ್ಟೆಯನ್ನು ಒದಗಿಸುವುದು ಇದಕ್ಕೆಲ್ಲಾ 
ನೀರಾವರಿಯನ್ನು "ಹೆಚ್ಚಿಸುವುದು ಒಂದೇ ಮಾರ್ಗ. 
ಇದನ್ನು ಕಂಡುಕೊಂಡು ಸರ್ಕಾರದವರು ಸಾವಿರಾರು 
ಕೊಳವೆ ಬಾವಿಗಳನ್ನು ತೋಡುತ್ತೇವೆ ಎನ್ನುತ್ತಾರೆ. 
ಆದರೆ ಈ ಕೊಳವೆ ಬಾವಿಗಳಿಗೆ ಮತ್ತು ಮಾಮೂಲು 
ಬಾವಿಗಳಿಗೆ ನೀರು ಎಲ್ಲಿಂದ ಬರುತ್ತದೆನ್ನುವುದನ್ನು 
ಆಲೋಚಿಸಿದರೆ, ಅದಕ್ಕೆ ಕೆರೆಗಳಿಂದಲೇ, ನೀರು ಬರು 
ತ್ತದೆ. 'No tanks, ಸಿಂ wells’ ಎನ್ನುವ 1902ರ 
irrigation Commission ವರದಿಯಲ್ಲಿರುವ 


ಇತಿಹಾಸ ದರ್ಶನ 


ವಾಕ್ಯ ಅಕ್ಷರಶಃ ನಿಜ ಇದನ್ನೆಲ್ಲಾ ಮನಗಂಡು, ಕೆಲವು ` 
ವಿದೇಶಿ ಸೇವಾಸಂಸ್ಥೆಗಳು ಕೆರೆಗಳ ಬಗೆಗಿನ ಸಂಶೋಧ 


K ನೆಗೆ ಆದ್ಯತೆಯನ್ನು ಕೊಟ್ಟಿವೆ. ಹೊರಗಿನ ಸಂಸ್ಥೆಗಳು 


ಇಷ್ಟು ಆಸಕ್ತಿಯನ್ನು ತೋರಿಸುತ್ತಿರುವ ವಿಷಯದಲ್ಲಿ 
ನಾವು ಸುಮ್ಮನಿರುವುದು ಸರಿಯಲ್ಲ. 


ಚಿತ್ರದುರ್ಗದಲ್ಲಿ ಅತ್ಯ ೦ತ ಪುರಾತನ ಕೆರೆ ಇದ್ದು 
ದಲ್ಲದೆ, ನಮ್ಮ ಪೂವ * ಸಂಪ್ರದಾಯದ ರೀತಿಯಲ್ಲಿ 
ಕಟ್ಟಕದೆಗೆ ಕಟ್ಟಿದ ರಗಳ ಜಾಲವು ಇತ್ತು. ಇದಕ್ಕೆ 
ಕಾರಣರಾದವರು ಬಹುಮಟ್ಟಿಗೆ ಚಿತ್ರದುರ್ಗದ ಪಾಳೆ 
ಯಗಾರರು. ಇದರಿಂದಾಗಿ ಚಿತ್ರದುರ್ಗದಲ್ಲಿ ಮೊನ್ನೆ . 
ಮೊನ್ನೆಯವರೆಗು ಕುಡಿಯುವ ನೀರಿನ ಒಳ್ಳೆಯ 
ವ್ಯವಸ್ಥೆ ಇತ್ತು. ಎರಡು ಗುಡ್ಡಗಳ ಮೇಲೆ ಬಿದ್ದನೀರನ್ನು 
ಹಂತ ಹಂತವಾಗಿ ಕೆಳಗೆ ತೆಗೆದುಕೊಂಡು ಬರಲಾಗಿತ್ತು. 
ಮೊದಲಿನ ಗುಡ್ಡ ಜೋಗಿಮಟ್ಟಿ. ಈ ಗುಡ್ಡದ ಮೇಲೆ 
ಬಿದ್ದನೀರನ್ನು ದೊಡ್ಡಣ್ಣನ ಕೆರೆ ಅದು" ತುಂಬಿದ 
ಮೇಲೆ ತಿಮ ಒಣ್ಣನ ಕರಿ” ಮತ್ತು ಸಣ್ಣಕೆರೆ ಮತ್ತು ಅವು 
ತುಂಬಿದ ಮೇಲೆ ದಬದಬ "ಮತ್ತು ವಡ್ಡು "ಎನ್ನುವ 
ಕೆರೆಗಳಿಗೆ ತರಲಾಗುತ್ತಿತ್ತು ಈ "ನೀರನ್ನು" ವೃವಸಾ 
ಯಕ್ಕೂ ಮತ್ತು ಕುಡಿಯುವುದಕ್ಕೂ ಉಪಯೋಗೆಸಲಾ 
ಗುತ್ತಿತ್ತು. ಈ ಎಲ್ಲಾ ಕೆರೆಗಳು ತುಂಬಿದ ಮೇಲೆ 
ನೀರು ಕೋಟೆಯ ಸುತ್ತಲ ಕಂದಕಕ್ಕೆ ಬಂದು ಅದನ್ನು 
ತುಂಬುತಿತ್ತು. ಹೀಗೆ ಗುಡ್ಡದ ಮೇಪಿ ಬಿದ್ದ ಮಳೆಯ 
ನೀರಿನ `ಒಂದು ಹನಿಯೂ ಪೋಲಾಗುತ್ತಿರಲಿಲ್ಲ. 
ಇನ್ನೊಂದು ಗುಡ್ಡವಾದ . ಮೇಲದುರ್ಗ ಅಥವಾ 
ಕೋಟೆಯ. ಮೇಲುಭಾಗದ `ಮೇಲೆ ಬಿದ್ದ ನೀರು 
ಕ್ರಮವಾಗಿ i ಹೊಂಡ, ಅಕ್ಕತಂಗಿ 
ಯರ ಹೊಂಡ, ಹಿನೀರಿನ ಹೊಂಡಗಳನ್ನು ತುಂಬಿ 
ಕೊನೆಯದಾಗಿ ಚ ಜೇ ಮಾಡಿದ ಕಾಲುವೆ 
ಮುಖಾಂತರ ಸಂತೆ ಹೊಂಡವನ್ನು ಸೇರಿ ಊರಿನವ 
ರಿಗೆ ನೀರನ್ನು ಒದಗಿಸುತ್ತಿತ್ತು. ಹೀಗೆ ಹಿಂದಿನ ಕೆರೆಗಳ 
ಬಗೆಗಿನ ಸಂಶೋಧನೆಯು ಇತರ ಸಂಶೋಧನೆಯಂತೆ 
ನಮ್ಮ ಪೂರ್ವಜರ ಜನಜೀವನದ ಕೆಲವು ಅಂಶಗಳನ್ನು 
ತೋರಿಸುವ .. ಜತೆಗೆ ಇಂದಿನ ಕಾಲದ ಜನರಿಗೆ: 
ಪ್ರವಾಹವನ್ನು ಮತ್ತು ನೀರಿನ ಬರವನ್ನು ನಿಯಂತ್ರಿಸು 
ವಲ್ಲಿ ಸಹಾಯಕವಾಗುವುದು. 
ಆಧಾರಗಳ ಬಗ್ಗೆ ಟಿಪ್ಪಣಿ. 


ಕೆರೆಗಳ ಅಧ್ಯಯನಕ್ಕೆ ಮುಖ್ಯ ಆಧಾರವೆಂದರೆ 
ಶಾಸನಗಳು. ಭಾರತದಲ್ಲೆಯ ಪ್ರಮುಖ ಕೆರೆಗಳ 


೯೧ 


ಉಲ್ಲೇಖವಿರುವ ಎಲ್ಲಾ ಶಾಸನಗಳ ಪಟ್ಟಿ ಮತ್ತು ಅವು 
ಪ್ರಕಟವಾಗಿರುವ ಸ್ಥಳ -. ಈ ಮಾಹಿತಿಯನ್ನೊ ಳಗೊಂಡ 
ಏಕೈಕ ಪುಸ್ತಕ "gation through the 
Aಲ್ರೀs", CPWDಯವರ ಪ್ರಕಟಣೆ. ಕೆರೆಗಳನ್ನು 


ಏಕೆ ಮತ್ತು ಹೇಗೆ ಕಟ್ಟಬೇಕೆಂಬುದರ ಬಗೆಗೆ ನಮ್ಮ 


ಪೂರ್ವಜರು ಗ್ರಂಥಗಳನ್ನು ಬರೆದಿದ್ದಾರೆ. ಇಂತಹ 
ಗ್ರಂಥಗಳಲ್ಲಿ ಮುಖ್ಯವಾದದ್ದು ಪರಾಶರರ ಕೃಷಿಸೂಕ್ತ 
ಗ0ನೇ ತಡವಿ ಇಂತಹ “ಗ್ರಂಥಗಳ ಪಟ್ಟಿ” ಮತ್ತು 
ಪರಾಮರ್ಶೆ ಸ್‌.ಜಿ.ರಾಯ ಚೌಧರಿಯವರರಿಂದ, 
uci ಸಾಸ್‌ in Ancient 
India ಈ ಪುಸ್ತಕದಲ್ಲಿದೆ. ಈ ಪುಸ್ತಕವನ್ನು 17೦1೩೧ 
Council of ' Rorfeulturs Research, New 
Delhi, ಇವರು ಪ್ರಕಟಿಸಿದ್ದಾರೆ. 


ಕರ್ನಾಟಕದ ಕೆರೆಗಳ ಬಗೆಗೆ ವಿಸ್ತೃತವಾಗಿ ಬರೆದಿ 
ರುವವರು ಡಾ.ಜಿ.ಆರ್‌.ಕುಪ್ಪಸ್ವಾಮಿ. ಇವರ ಲೇಖನ 
ಗಳು. Quarterly Journal of the mythic 
Society ಯಲ್ಲಿ ಸುಮಾರು 10 ವರ್ಷಗಳಿಂದೀಚೆಗೆ 


೯೨ 


ಪ್ರಕಟವಾಗುತ್ತಿದೆ. ಇದೇ ಅವಧಿಯಲ್ಲಿ ಅವರ ಒಂದೆರಡು 
ಲೇಖನಗಳು ಕರ್ನಾಟಕ ಯೂನಿವರ್ಸಿಟಿ ಜರ್ನಲ್‌ನ 
ಲ್ಲಿಯೂ ಬಂದಿದೆ. ಕನ್ನಡದಲ್ಲಿ ಕೆರೆಗಳ ಬಗೆಗೆ ಡಾ.ಚಿದಾ 
ನಂದ ಮೂರ್ತಿಯವಠ ಕನ್ನಡ ಶಾಸನಗಳ ಸಾಂಸ್ಕೃ ತಿಕ 
ಅಧ್ಯಯನ ದಲ್ಲಿ ಉತ್ಕೃಷ್ಟವಾದ ಮಾಹಿತಿ ಸದೆ. 
ಸ್ಕಾಂಕಿಯಕವರ ಅಭಿಪ್ರಾಯ ಹಯವದನ ರಾಯರ 
ಮೈಸೂರ್‌ ಗೆಜೆಟಿಯರ್‌ ಮೂರನೇಯ ಸಂಖಪುಟದ 
157ನೆಯ ಪುಟದಲ್ಲಿದೆ. ಹಾರ್ಸ್ಸಿಯವರ ಅಭಿಪ್ರಾಯ 
ಎ.ಅಪ್ಪಾದೊರೈಯವರ "ಎಕನಾಮಿಲ್‌ ಕಂಡಿಷನ್ಸ್‌ 
ಇನ್‌ "ಸಾತ" ಇಂಡಿಯಾ” ಸಂಪುಟ 1, ಪುಟ” 
211ರಲ್ಲಿದೆ. ಶೇಷಾದ್ರಿ ಅಯ್ಯರ್‌ ಅವರ ಅಭಿ 
ಪ್ರಾಯ ಅವರನ್ನು ಕುರಿತು ಶ್ರೀ ಎನ್‌.ಎಸ್‌.ಚಂದ್ರಶೇ 
ಖರ್‌ ಅವರು ಬರೆದ ಪುಸ್ತಕದಲ್ಲಿದೆ. ಚಿತ್ರದುರ್ಗದ 


ಕೆರೆಗಳ ವಿಷಯ ಶ್ರೀ ಲಕ್ಷಣ ತೆಲಗಾದಿ. ಮತ್ತು. 


ಕೆ.ವೆಂಕಣ್ಣಾಚಾರ್‌' ಸಂಪಾದಿಸಿದ ಐತಿಹಾಸಿಕ ಚಿತ್ರ 
ದುರ್ಗ 'ದಲ್ಲಿ ಶ್ರೀ ಟಿ.ಎನ್‌.ಗಂಡುಗಲಿಯವರ ಚಿತ್ರ 
ದುರ್ಗದ ಜಲಾ ಯಗಳು" ಎನ್ನುವ ಲೇಖನದಲ್ಲಿವೆ. 


ಇತಿಹಾಸ ದರ್ಶನ 


ತ 


